ಉದಯಭಾನು ಕಲಾಸಂಘದ ತ್ರೆ ಪಮಾಸಿಕ ಸುದ್ದಿ ಪತ್ರ 


ಎ ನು 


ಸ್ಥಾಪನೆ 


1965 ಸಾಹಿತ್ಯ - ಸಂಸ್ಕೃತಿ - ಸಮಾಜ ಸೇವಾ ಸಂಸ್ಥೆ 1 
ಸಂಪುಟ-3 ಸಂಚಿಕೆ-2,3 ಏಪ್ರಿಲ್‌-ಸೆಪ್ಟೆಂಬರ್‌- 2004 ಪುಟಗಳು-8 


ಸಂಪಾದಕರು : ಶ್ರೀವತ್ಸ, ಸದಸ್ಯರು : ಪ್ರೊ! ಜಿ. ಅಶ್ವತ್ಥನಾರಾಯಣ, ಪ್ರೊ| ನಾ. ಗೀತಾಚಾರ್ಯ, ಕೆ.ವಿ. ರಾಧಾಕೃಷ್ಣ, ಎಚ್‌.ಟಿ. ವೇದಾವತಿ ಚೌ 


ಡಯ್ಯ, ಎಂ.ಡಿ. ಕೃಷ್ಣಯ್ಯ 
ಚಿಂತನ-ಚಿರಂತನದಡಗೆ 


ನಮ್ಮನಾಡಿನ ಯುವಕರಲ್ಲಿ ಚಿಂತನಶೀಲತೆ ರೂಪಿಸುವ ನಿರಂತರ ಪ್ರಯತ್ನದ ಮೂರ್ತರೂಪ ಚರ್ಚಾಸ್ಪರ್ಧೆಗಳು. ಬೆಂಗಳೂರು 
ವಿಶ್ವವಿದ್ಯಾ ಲಯ ಅಂತರ ಕಾಲೇಜು ಮಟ್ಟದಲ್ಲಿ ಡಾ॥। ಅ.ನ. ಕೃಷ್ಣರಾವ್‌ ಬಗ್ಗೆ ಸಾರಕದ ಚಿಂತನೆ ಪ್ರಪ್ರಥಮವಾಗಿ ಮಾಡಿದ್ದು 
ಡಯಾನ ಕಲ್‌ ಸಿ ಸಾಸೆಂಘ. ಅಂತರ ಜಿ ಸ್ಪರ್ಧೆಗಳನ್ನು ರೂಪಿಸಿ ನಡೆಯಿಸಿಕೊಂಡು ಬರುತ್ತಿದ್ದೇವೆ. 


1% 4-2-1913 “ಇಂದಿನ ಯುವಕರಿಗೆ ನಾಡಿನ ಭವಿಷ್ಯದ ಚಿಂತೆ ಇಲ್ಲ” ಸರ್ಕಾರಿ ಕಲಾ ಕಾಲೇಜು 


2 20-1-1974 “ಕ್ರಾಂತಿಯಿಂದ ಮಾತ್ರ ನಮ್ಮದೇಶದ ಸಮಸ್ಯೆ ಪರಿಹರಿಸಲು ಸಾಧ್ಯ” ಸೆಂಟ್ರಲ್‌ ಕಾಲೇಜು 
3 "2-2-1975 “ಸ್ವಾತಂತ್ರ | ನಮಗೆ ಬಂಡವಾಳವಿಲ್ಲದ ಬದುಕನ್ನು ಕೊಟ್ಟಿದೆ” ಸೆಂಟ್ರಲ್‌ ಕಾಲೇಜು 
4 13-1-1976 “ಭಾರತದಂತಹ ರಾಷ್ಟ್ರಗಳಲ್ಲಿ ಸಾಮುದಾಯಿಕ ಅಭಿವೃದ್ಧಿಯಾದ ನಂತರವೇ ನ್ಯಾಷನಲ್‌ ಕಾಲೇಜು ಬಸವನಗುಡಿ 


ನಂತರವೇ ವೈಜ್ಞಾನಿಕ ಪ್ರಗತಿ ಗುರಿ ಮುಟ್ಟಲು ಸಾಧ್ಯ” 


4 16-1-1977 “ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಹಿಂದಿನ ಇತಿಹಾಸ, ಕಲ್ಪತರು ಕಾಲೇಜು, ತಿಪಟೂರು 
ಸಂಸ್ಕೃತಿಗಳ ಅಧ್ಯಯನದಿಂದ ಪ್ರಯೋಜನವಿಲ್ಲ” 
6. 18-12-1977 “ವಿಜ್ಞಾನದ ಪ್ರಗತಿಯಿಂದ ಹಣವುಳ್ಳವರಿಗೆ ಅನುಕೂಲವಾಗಿರಬಹುದೇ ಸರ್ಕಾರಿ ವಿಜ್ಞಾನ ಕಾಲೇಜು, 


ಹೊರತು ಹಣವಿಲ್ಲದವರಿಗೆ ಅಸರುಳಲವಾಗಿರುವದೇ ಹೆಚ್ಚು” 


7. 2-2-1979 “ನಮ್ಮ ದೇಶದ ಇಂದಿನ ಜೀವನಕ್ಕಿಂತ ಹಿಂದಿನ ಜೀವನ ಎಲ್ಲ ವಿಧದಲ್ಲಿ ಎ.ಪಿ.ಎಸ್‌. ಕಾಲೇಜು 
ಉತ್ಕೃಷ್ಟವಾಗಿತ್ತು” 
8. 16-12-1979 “ಭಾರತಕ್ಕೆ ಪ್ರಜಾಪ್ರಭುತ್ವ ಸಮರ್ಪಕ ವ್ಯವಸ್ಥೆ ಅಲ್ಲ” ಎ.ಪಿ.ಎಸ್‌. ಕಾಲೇಜು 
9... 2-1-1981 “ರಾಷ್ಟ್ರದ ಭಾವೈಕ್ಯತೆ ಸಾಧಿಸಲು ವೃತ್ತ ಪತ್ರಿಕೆಗಳನ್ನೆಲ್ಲ ನಿಲ್ಲಿಸಿ ಬಿಡಬೇಕು.” ವಿ.ವಿ.ಪುರ ಕಾನೂನು 
10. 3-1-1982 “ರಾಷ್ಟ್ರ ಹಿತದೃಷ್ಟಿಯಿಂದ ರಾಜ್ಯ ಗಳಿಗೆ ಸ ಸ್ವಾಯತ್ತತೆ ತೀರಾ ಅಗತ್ಯ” ವಿ.ವಿ.ಪುರ ಕಾನೂನು 
ತೆ 66 pS ಸ್‌. oa 
43 10-1-1083 ವಿಜ್ಞಾನದ ವಿಕಾಸವೇ ವಿಶ್ವದ ವಿನಾಶಕ್ಕೆ ಕಾರಣ” ಪಿ.ಇ.ಎಸ್‌. ಕಾಲೇಜು 
12. 25-12-1983 “ಭಾಷಾವಾರು ಪ್ರಾಂತ ರಚನೆಯಿಂದ ಭಾರತದ ಐಕ್ಯತೆಗೆ ಧಕ್ಕೆ ಉಂಟಾಗಿದೆ” ರೂರಲ್‌ ಕಾಲೇಜು, ಕನಕಪುರ 
ತ್ತ 20-12-1984 “ಭಾರತದಲ್ಲಿ ಪ್ರಭುತ್ವಕ್ಕೆ ಬೆಲೆಯಿದೆಯೇ ಹೊರತು ಪ್ರಜಾಪ್ರಭುತ್ವಕ್ಕಿಲ್ಲ' ಪಿ.ಇ.ಎಸ್‌. ಕಾಲೇಜು 
14. 29-12-1985 “ಯುವಕ ಯುವತಿಯರ ಲೇಖನಿ ಬಿಟ್ಟು ನೇಗಿಲು ಹಿಡಿಯವುದರಿಂದ ಮಾತ್ರ ನ್ಯಾಷನಲ್‌ ಕಾಲೇಜು, 
ರಾಷ್ಟ್ರದ ಪ್ರಗತಿ ಸಾಧ್ಯ? ಬಸನವಗುಡಿ 
15. 18-1-1987 “ಅಧಿಕಾರ ವಿಕೇಂದ್ರಿಕರಣದಿಂದ ಮಾತ್ರ ನಾಡಿನ ಮುನ್ನಡೆ ಸಾಧ್ಯ? ನ್ಯಾಷನಲ್‌ ಕಾಲೇಜು, ಬಸವನಗುಡಿ 


16. 17-1-1988 . “ಭಾರತದಲ್ಲಿ ದ್ವಿಪೌರತ್ವ ಜಾರಿಗೆ ಬರಬೇಕೆ rf ವಿ.ವಿ.ಪುರ ವಿಜ್ಞಾನ ಕಾಲೇಜು 


ಉದಯಸೌರಭ 


ಸಂಘದ ಸದಸ್ಯರಲ್ಲಿ, ಅಭಿಮಾನಿಗಳಲ್ಲಿ, ಯುವಕರಲ್ಲಿ, 
ಸಂ ಎಫೀಯ ವಿದ್ಯಾರ್ಥಿ-ವಿದಾ ರ್ಥಿನಿಯರಲ್ಲಿ ನಿಮ್ನನ್ನ ನೀವು ಕಲಾಸಂಘದಲ್ಲಿ 
ತೊಡಗಿಸಿಕೊಳ್ಳಲು ಕೋರಿಕೆ. ಈ ಕರೆಗೆ ನೀವು ಮನ್ನಣೆ ನೀಡುತ್ತೀರೆಂದು 
ಉದಯಸೌರಭದ ಆಶಯ. ನಿಮ್ಮ ಅನಿಸಿಕೆಗಳನ್ನು ಬರೆದು ತಿಳಿಸಿರಿ. ಬಂದು 
ಕೂತು, ವಿಚಾರಮಾಡಿ. ಸಂಘದ ಬಾಗಿಲು ಎಲ್ಲರಿಗೂ ಮುಕ್ತವಾಗಿದ ತೆರೆದಿದೆ. 


ಏಪ್ರಿಲ್‌-ಸೆಪ್ಟೆಂಬರ್‌-2004 


ನ್‌ ಉದಯ ಸೌರಭದ ಓದುಗರಿಗೆ ಉದಯಭಾನು 
ಕಲಾಸಂಘದ ಕಾರ್ಯವೈಶಾಲ್ಯ ಸರಿಯಾಗಿ ನಾಲ್ಕು 
ದಶಕಗಳಿಗೂ ಮೀರಿ ಈಗ ಹೆಮ್ಯರವಾಗಿದೆ ಬೆಳೆದಿದೆ. 
ದೇಶದ, ನಾಡಿನ ಎಲ್ಲ ಆಗು-ಹೋಗುಗಳ ಬಗ್ಗೆ ಚಿಂತನೆ ಈಗ ಅತ್ಯಗತ್ಯವಾಗಿ ನಮಗೆ ಆಗಬೇಕಾದ ಕೆಲಸ ನಮ್ಮದೆ ಆದ ಕಟ್ಟಡ. 
ಮಾಡಿದೆ. ತಾನಿರುವ ಬಡಾವಣೆಯುನ್ನು ಇದರ ರೂಪು-ರೇಷ, ಅಗತ್ಯತೆಗಳನ್ನು ಈಗಲೇ ಸೌರಭದಲ್ಲಿ ಓದಿದ್ದೀರಿ. 
ಕೇಂದ್ರವಾಗಿಟ್ಟುಕೊಂಡು ಜನಜೀವನದ ಕುಂದು ಕೊರತೆಗಳನ್ನು ಯಾವ ಕೊಂಕೂ ಬ ಮ್ಮ ನಿಮ್ಮ ಕಾಣಿಕೆ ಈಗ ನಮಗೆ ಮ. ಒಮ್ಮೆಗೇ ಇಲ್ಲದಿದ್ದರೆ ಬೇಡ. 
ಇಲ್ಲದಂತೆ "ಕಲಾವಿಕಾಸ ವಾರ್ಷಿಕ ಸಂಚಿಕೆಯಲ್ಲಿ ಬಿಂಬಿಸಿದೆ' ಸಂಘದ ಚತ ಈ ಕಗ ಮ್ಮೆ ಅಂತ ನಿಮ್ಮ ಆದಾಯದಲ್ಲಿ ರೂಪಾಯಿಗೆ ಕಸ ಕಾಸು 
ಅಪೂರ್ವವಾದ ಪ್ರಕಟಣೆಗಳು ಕಿರಿಯರ ಸಾಧನೆ ಹಿರಿದಾದ್ದದ್ದೆಂದು ಹೇಳಿದವರು. ಲ ಎಂದು ಪ್ರಾರ್ಥಿಸುತ್ತೇವೆ. ಸಂಘದಲ್ಲಿ “ಕಟ್ಟಡ ನಿಧಿಗೆ” ಸಲ್ಲಿಸಿ. 
ಹಿರಿಯರಲ್ಲಿ ಹಿರಿಯರು, ಕಿರಿಯರ ಹೆಜ್ಜೆಗೆ ಹೆಜ್ಜೆ ಹಾಕಿದವರು ಹಲವಾರು ನಿಮ್ಮ ಗೆಳೆಯರಿಂದ ಕೂಡಿಸಿ ನೆರವಾಗಿ. ನಿಮ್ಮ ನೆರವು "ನಮ್ಮ ಹೊರೆಯನ್ನು 
ನರಯಥಸ 1 ಹಿಧಿಯರ ಸಂಘ ಮುಂದಿದೆ. ಹಗುರ ಮಾಡುತ್ತದೆ. ಕೈಗೊಂಡ ಕಾರ್ಯಭಾರ ಸಂಪೂರ್ಣವಾಗಿ ನೆರವೇರಿಸಿದ 
ಯವಕರಲ್ಲಿ ಸಾಮಾಜಿಕ ಪ್ರಜ್ಞೆ, ಸೇವಾ ಮನೋಭಾವ, ಸಾಧನೆಗೆ ಸಂತಸಕ್ಕೆ ನೀವು ಪಾಲುದಾರರಾಗಿ ಎಂದು ಮತ್ತೊಮ್ಮೆ ನಮ್ರವಾಗಿ 
ಪ್ರೇರಕ-ಪೋಷಕವಾಗಿ ದುಡಿಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸೇವಾ ವಿನಂತಿಸುತ್ತೇವೆ. ಉದಯಸೌರಭಕ್ಕೆ ಜಾಹಿರಾತು ನೀಡಿ ಉಪಕರಿಸಿರಿ. 
ಮನೋಭಾವ, ಸ್ವಯಂಸೇವಕರ ಅಗತ್ವತೆ ಇದೆ. ಯುವಕರಿಗೆ ಉದಯ ಸೌರಭದ ಜಾಹಿರಾತು ಕೊಡಿಸುವ ಉಪಕಾರಮಾಡಿ, ನೀವ ನೀಡುವ ಸಹಾಯ ನಮಗೆ 
ಕರೆ ಏನೆಂದರೆ ಏಳಿ ಎಚ್ಚರಗೊಳ್ಳಿ, ಸಂಘಟನೆಯಿಂದ ನಮ್ಮ-ನಿಮ್ಮ ಸಮಸ್ಯೆಗಳ ಪ್ರೋತ್ಸಾಹಿಸಿದಂತೆ ಆಗುತ್ತದೆ. 
ಬಗ್ಗೆ ಚಿಂತನೆ ಮಾಡೋಣ ಬನ್ನಿ” ಚಿಂತನೆಯೇ ಇಲ್ಲದಿದ್ದರೆ ಸಮಸ್ಯೆಗಳು ಶ್ರೀವತ್ಸ | 
ಸಮಸ್ಯೆಗಳಾಗಿಯೇ ಉಳಿಯುತ್ತವೆ. ಚಿಂತನೆಯಿಂದ ಪರಿಹಾರದ ದಾರಿ Be 
ಕಾಣಬಹುದಾಗಿದೆ. ಪ್ರಯತ್ನಗಳಿಂದ ಪರಿಹಾರವಾಗದ ಸಮಸ್ಯೆಯೇ ಇಲ್ಲ. 


1ನೇ ಪುಟದಿಂದ... 2ಐಾತಲತನ್‌-ಜಬಾಕಲತನರ್ಶ್‌ರ್ಡ್ಸ್‌್‌ 


17. 21-1-1989 “ವಿದ್ಯುತ್‌ ಕೊರತೆ ನೀಗಲು ಅಣುಸ್ಥಾವರ ಅಗತ್ಯ'' ನ್ಯಾಷನಲ್‌ ಕಾಲೇಜು, ಜಯನಗರ 

18. 16-12-1989 “18 ವರ್ಷಕ್ಕೆ ಮತದಾನದ ಹಕ್ಕು ನಮ್ಮ ಪರಿಸರಕ್ಕೆ ಅತ್ಯಂತ ಮಾರಕ” ವಿಜಯಾ ಪದವಿಪೂರ್ವ 

ಕಾಲೇಜು, ಜಯನಗರ 

1. 28-7-1991 “ಉಕ್ಕಿನ ಹಸ್ತದ ಸರ್ವಾಧಿಕಾರದಿಂದ ಮಾತ್ರ ಭಾರತ ಜಲಂತ ಸಮಸ್ಯೆಗಳಿಗೆ ವಾಸವಿ ವಿದ್ಯ ನಿಕೇತನ 

ಪರಿಹಾರ ಸಾಧ್ಯ? 

20. 23-1-1994 “ಇಂದಿನ ವಿ.ವಿ. ಪದವೀಧರರನ್ನು ತಯಾರು ಮಾಡುವ ಕಾರಖಾನೆ ಆಗಿದೆಯೇ ರೂರಲ್‌ ಕಾಲೇಜು, ಕನಕಪುರ 
ಹೊರತು ಮೌಲ್ಯಪೂರಿತ ಪ್ರಜೆಗಳನ್ನು ದೇಶಕ್ಕೆ ಕೊಡುತ್ತಿಲ್ಲ.” 


21. 29-1-1995 “ಇಂದಿನ ಭಾರತದ ಆರ್ಥಿಕ ಸ್ಥಿತಿಯಲ್ಲಿ ಕೇಂದ್ರ ಸರಕಾರದ ಖಾಸಗೀಕರಣ ನೀತಿ ರೂರಲ್‌ ಕಾಲೇಜು, ಕನಕಪುರ 


ಸರಿಯಲ್ಲ” 
22. 31-12-1995 ತ “ಭಾರತ ಆರ್ಥಿಕ ಸುಧಾರಣೆಗಳು ನಮ್ಮ ಸಂಸ್ಕೃತಿಗೆ ಪೂರಕವಾಗಿಲ್ಲ'' ಎನ್‌.ಎಂ.ಎಂ.ಆರ್‌.ವಿ. 
23. 15-12-1996 “ಮೀಸಲಾಯಿತಿಯಿಂದ ಭಾರತದ ಅಭಿವೃದ್ದಿಗೆ ಧಕ್ಕೆಯಾಗಿದೆ” ಕೆ ಕಾಲೇಜು, ಕನಕಪುರ 
24. 2-1-1998 “ಭಾರತದಲ್ಲಿ ಪ್ರಭುತ್ವಕ್ಕೆ ಬೆಲೆ ಇದೆಯೇ ಹೊರತು ಪ್ರಜಾಪ್ರಭುತ್ವಕ್ಕಲ್ಲ'' ರೂರಲ್‌ ಕಾಲೇಜು, ಕನಕಪುರ 
25. 27-12-1998 “ಸ್ವತಂತ್ರ್ಯ ಭಾರತದಲ್ಲಿ ಪ್ರಜಾಪ್ರಭುತ್ವ ವಿಫಲವಾಗಿದೆ.” ರೂರಲ್‌ ಕಾಲೇಜು, ಕನಕಪುರ 
26. 9-1-2000 “ಈಗಿನ ಯುವಶಕ್ತಿಗೆ ತಮ್ಮತನವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ'' ರೂರಲ್‌ ಕಾಲೇಜು, ಕನಕಪುರ 
27. 7-1-2001 “ಗಣಕ ಯಂತ್ರೀಕರಣದಿಂದ ಭಾರತದ ಪ್ರಗತಿ ಸಾಧ್ಯವಿಲ್ಲ? ನ್ಯಾಷನಲ್‌ ಕಾಲೇಜು, ಬಸವನಗುಡಿ 
೫. 1612201 “ಭಯೋತ್ಪಾದನೆಗೆ ಧರ್ಮ ಕಾರಣವಲ್ಲ ರಾಜಕಾರಣ” ರೂರಲ್‌ ಕಾಲೇಜು, ಕನಕಪುರ 
29. 5-1-2003 gk ಭಾರತಕ್ಕೆ ಆಗುವ ಅನುಕೂಲತೆಗಿಂತ ನ್ಯಾಷನಲ್‌ ಕಾಲೇಜು, ಬಸವನಗುಡಿ - 


30. 21-12-2003 “ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಶಾಂತಿ ಮಾತುಕತೆಯಿಂದಲೇ ಹೊರತು 


ವಿಜಯ 
ಯುದ್ದದಿಂದ ಸಾಧ್ಯವಿಲ್ಲ” ಪದವಿಪೂರ್ವ ಕಾಲೇಜು, 


ಜಯನಗರ . 


ಉದಯಸೌರಭ 


ಏಪ್ರಿಲ್‌-ಸೆಪ್ಟೆಂಬರ್‌-2004 | 


ಪ್‌ ಕೆ 
ಇ್‌್‌.ೀ ್‌್‌ [1 , 


3.1 2ನ 


fs, 


2004-05 ಶೈಕ್ಷಣಿಕ ಕಾರ್ಯಕ್ರಮ ಉದ್ಭಾಟನೆ 
ಡಾಟ ಬಿ.ಎನ್‌. ರಾಜಾರಾವ್‌ ಅವರಿಗೆ ಅಭಿನಂದನೆ 


5-9-2004 


ಸ ಟಾ ಲಿಚಡ ಸುತು ಸಲಸ ತೆ ವರರ, Oia ಅಡಾ 
Wn ಅಗಷ್ಟ ಗಾತ ವ್ಯಾ ಅ ಎದ ಚ tk ad 
Ss ಇನ್‌ ಇನ ಸ ಸ್ರ A ಸ 
ವಾ್‌ ಎ 
oer MINI ಆಗರದ NGI & 
¥ 


ಮಹಿಳಾ ವಿಭಾಗದ ವತಿಯಿಂದ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಕ್ರೀಡಾ ಕೂಟ-2004 
ಗಾಯನ ಸಂಜೆ 15-8-2004 ನೆನಪಿನ ಕಾಣಿಕೆ 15-8-2004 


ಸ್ವಾತಂತ್ರೋತ್ಸವ ಕ್ರೀಡಾಕೂಟ 8-8-2004 ಸ್ಪರ್ಧೆಯ ಒಂದು ನೋಟ 


ಉದಯಸೌರಭ | 
ಏಪ್ರಿಲ್‌-ಸೆಪ್ಟೆಂಬರ್‌-2004 


ಅ -ವ.ಕ್ರ- ಸ್ಮೃತಿ ಪ್ರೇಣಿ 3973... 


ಅ.ನ.ಕೃ. ಸ್ಮಾರಕ ಪ್ರಥಮ ಚರ್ಚಾಸ್ಪರ್ಧೆ ನಮ್ಮೊಂದಿಗೆ ಅ.ನ.ಕೃ. ಸ್ಮಾರಕ ಪುಸ್ತಕ, ವಸ್ತು ಪ್ರದರ್ಶನ ಉದ್ಭಾಟನೆ 
ಶ್ರೀಮತಿ ವಸಂತಾದೇವಿ ಅ.ನ.ಕೃ. ಶ್ರೀ ಕೆಂಗಲ್‌ ಹನುಮಂತಯ್ಯ ಅವರಿಂದ 
ಈ k | 


ಅ.ನ.ಕೃ. ಸ್ಮಾರಕ ಚರ್ಚಾಸ್ಪರ್ಧೆ ಅ.ನ.ಕೃ. ಸ್ಮಾರಕ ಚರ್ಚಾಸ್ಪರ್ಧೆ 
ನಮ್ಮೊಂದಿಗೆ ಪ್ರೊ।॥ ಯು.ಆರ್‌. ರಾವ್‌ ನಮ್ಮೊಂದಿಗೆ ಯು.ಕೆ. ಕಿಣಿ 


ಡಾ|| ಅ.ನ.ಕೃಷ್ಣರಾವ್‌ ರಸ್ತೆ ನಾಮಕಾರಣ ಅ.ನ. ವ ಸ್ಮಾರಕ ನಷತಾರನ- ನಮ್ಮೊದಿಗೆ 


ಬೀ.೦h;. ಆರ್‌.ಆರ್‌. ದಿವಾಕರ್‌, ತ.ಕು. ಹ 


ಇ ಷ್ವ್ಯ್ಯೈ -ಂ.,ಾ ನನ್ರಿಲ್‌-ಸೆಪ್ಟೆಂಬರ್‌-2004 
ಕು. ಸ್ಮೃತಿ ಪ್ರೇಣಿ 19073 


ಗ 


ಕ ಚರ್ಚಾ ಸ್ಪರ್ಧೆ ನಮ್ಯೊ 


ಅ.ನ.ಕೃ, ಸ್ಮಾರ 


ದಿಗೆ ಅ.ನ.ಕೃ, ಸ್ಮಾರಕ ಚರ್ಚಾ ಸ್ಪರ್ಧೆ ನಮ್ಮೊಂದಿಗೆ 


ಡಾ।। ಚಂದ್ರಶೇಖರ ಕಂಬಾರ, ಶ್ರೀ ನಿಟ್ಟೂರು ಶ್ರೀನಿವಾಸರಾವ್‌ 


ಪ್ರೊ!! ಎಲ್‌.ಎಸ್‌. ಶೇಷಗಿರಿರಾವ್‌ 


ಅ ಇಂ] 
ಥಾ AN 


ಅ.ನ.ಕೃ, ಸಾರಕ ಚರ್ಚಾ ಸ್ಪರ್ಧೆ ನಮ್ಮೊಂದಿಗೆ ಅ.ನ.ಕೃ, ಸ್ಮಾರಕ ಚರ್ಚಾ ಸ್ಪರ್ಧೆ ನಮೊಂದಿಗೆ 
ಎಸ್‌.ಕೆ. ಕರೀಂಖಾನ್‌, ಎಚ್‌.ಕೆ. ರಂಗನಾಥ್‌ ಬಿ.ಎಸ್‌. ಗೋಪಾಲಕೃಷ್ಣ ಡಾ!! ಸೂರ್ಯನಾಥ ಕಾಮತ್‌ 


A 
ಕ್‌ 


ಕ 


| id 


ಅ.ನ.ಕೃ, ಸ್ಮಾರಕ ಚರ್ಚಾ ಸ್ಪರ್ಧೆ ನಮ್ಮೊಂದಿಗೆ 
ಪ್ರೊ!! ಎಂ.ಹೆಚ್‌. ಕೃಷ್ಣಯ್ಯ, ಪಿ.ಎನ್‌. ಸದಾಶಿವ 


ಅ.ನ.ಕೃ, ಸ್ಮಾರಕ ಚರ್ಚಾ ಸ್ಪರ್ಧೆ ನಮ್ಮೊಂದಿಗೆ 
ಶ್ರೀ ಐ.ಎಂ. ವಿಠಲ ಮೂರ್ತಿ 


ಉದಯಸೌರಭ 
ಏಪ್ರಿಲ್‌-ಸೆಪ್ಟೆಂಬರ್‌-2004 (16) ಧ್ನ 


ಆ೨.ವ.ಪ್ರೃ- ನನ್ನ ನೆನಪಿ ನೆಂಗಳದಿಂದ 


ಅ.ನ.ಕೃ. ಕನ್ನಡಕ್ಕೆ ಕೊಟ್ಟ ಮಹತ್ತರವಾದದ್ದೆಂದರೆ ಕನ್ನಡದಲ್ಲಿ ಸಾಹಿತ್ಯ ಓದುವವರ 
ಸಂಖ್ಯೆಯನ್ನು ಬೆಳೆಯಿಸಿದ್ದು ಬಲು ಮುಖ್ಯವಾದದ್ದು. ಬರವಣಿಗೆ ಬೆಳೆದಂತೆ 
ಕನ್ನಡ ಸಾರಸ್ವತ ಪ್ರಪಂಚವನ್ನು ಎತ್ತರಕ್ಕೆ ಏರಿಸಿದ ಕೀರ್ತಿ ಅ.ನ.ಕೃ. ರವರಿಗೆ 
ಸಲ್ಲಬೇಕು. ಅ.ನ.ಕೃ. ಬಗ್ಗೆ ಉದಯಭಾನು ಕಲಾಸಂಘ “ಡಾಟ! ಅ.ನ.ಕೃ. 
ಕನ್ನಡ ವಿರಾಟ ಪುರುಷ” ಎನ್ನುವ ಒಂದು ಕಿರು ಹೊತ್ತಿಗೆಯನ್ನು ಹೊರತಂದದ್ದು. 
ಮೊದಮೊದಲು ಈ ಸಾಹಿತಿಗೆ ಸ್ಮಾರಕ ಕಾರ್ಯಕ್ರಮವನ್ನು ಉದಯಭಾನು 
ಕಲಾ ಸಂಘ ಹಮಿಕ್ರೊಂಡಿತು. ಅನಂತರ ಸಾಹಿತ್ಯ ಶೀಲ, 
ಪ್ರಗತಿಶೀಲ, ಸಾಹಿತ್ಯ ನಿರ್ಮಾಪಕ, ವಿಮರ್ಶಕ, ನಾಟಕಕಾರ, 
ಐತಿಹಾಸಿಕ, ಕಥಾ-ಬರಹಗಾರ, ಕಾದಂಬರಿಕಾರ, ಹೀಗೆ 
ನಂತರದ ನಾನಾ ಪ್ರಕಾರವಾಗಿ ಪ್ರಕಾಂಡವಾಗಿ 
ಪಂಡಿತ-ಪಾಮರರೆಲ್ಲರ ಮನಸೆಳೆದ ಬರವಣಿಗೆ ಇವರಿಗೆ 
ಸರಸ್ವತಿಯ ವರದಾನ. ವಾಚಾಳತ್ವದಲ್ಲಿ ಮೇರು ಸಮಾನವಾಗಿ 
ಮೆರೆದ ಧೀಮಂತ. ಇವರನ್ನು ಯುವಕನಾಗಿ ನಾನೂ 
ಮೆಚ್ಚಿಕೊಳ್ಳುತ್ತಿದ್ದೆ. ಅವರ ಕತೆ ಕಾದಂಬರಿಗಳನ್ನು ನಾನು 
ಓದಿದ್ದೇನೆ, ಎಲ್ಲವನ್ನೂ ಓದಿಲ್ಲವಾದರೂ ಸಾಧ್ಯವಾದಷ್ಟು 
ಓದಿದ್ದೇನೆ ಅವರ ಭಾಷಣಗಳಿಗೆ ತಪ್ಪದೆ ಹಾಜರಾಗಿದ್ದೇನೆ. 


ಇದರೊಡನೆ ನಾನು ಹಿಡಿದಷ್ಟು ಗೆಳೆಯರು ಅವರ "ಅನ್ನಪೂರ್ಣ' ಕ್ಕೆ ಯಾತ್ರೆ 
ಮಾಡಿದ್ದೇವೆ. ವಿಶ್ವೇಶ್ವರಪುರದಲ್ಲಿ ಅವರ ಮನೆ ಅನ್ನಪೂರ್ಣ ದಲ್ಲಿ ಕೂತು 
ಅವರೊಡನೆ ಚರ್ಚೆ ಮಾಡಿದ್ದೇವೆ. ಮೊದಲ ಬಾರಿಗೆ ನಾನು ಶಂಕರಯ್ಯ 
ಹಾಲಿನಲ್ಲಿ ಜ್ಞಾನೋದಯ ಸಂಘದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರ 
ಭಾಷಣ (ಅಲ್ಪಾಯುಶಿ ಜ್ಞಾನೋದಯ ಕಲಾ ಸಂಘ ಈಗಿಲ್ಲವೆನ್ನಿ ಎಂ.ಪಿ.ಎಲ್‌. 
ಶಾಸ್ತ್ರಿಯವರ ಅಧ್ಯಕ್ಷತೆ, ಅ.ನ.ಕೃ. ರನ್ನು ಸಭೆಗೆ ಕರೆತರಲು ನಾನು ಜಟಕಾ 
ಗಾಡಿಯನ್ನು ಕರೆದುಕೊಂಡು ಅವರ ಮನೆ ಬಾಗಿಲಿಗೆ ಹೋದಿನಿ. ಕಾರ್ಯಕ್ರಮದ 
ಸಮಿತಿಯ ಮೀರುವುದಿಲ್ಲ ಎಂದು ನಮಗೆ ಚಡಪಡೆ ಅವರು ನಿಧಾನವಾಗಿ 
ನಿಶಾ ನಿದ್ದೆಯಿಂದ ಎದ್ದುಬಂದು ನಡೆಯಿರಿ ಹೋಗೋಣ ಎಂದರು. ಶಂಕರಯ್ಯ 


ಹಾಲಿನಲ್ಲಿ ಅಧ್ಯಕ್ಷತೆ ವಹಿಸುವ ಎಂ.ಪಿ.ಎಲ್‌. ಶಾಸ್ತ್ರಿಗಳು ಜನವೆಲ್ಲ 


ಕಾಯುತ್ತಿದ್ದಾರೆ. ನಾನೆಂದೆ ಅ.ನ.ಕೃ. ರವರಿಗೆ ಜನಕಾಯುತ್ತಿದ್ದಾರಲ್ಲಾ ಸಾರ್‌ 
ಅಂದೆ. ಓಕೆ ಲೆಟ್‌ ದೆಮ್‌ ವೇಟ್‌ ಅಂತ ಅಂದು ಬಂದ್ರು. ಬರೋವಾಗ 


ಜಟಕಾಸಾಬಿ ಅವರಿಗೆ ಪರಿಚಯಸ್ತ ಅಂತ ಕಾಣುತ್ತೆ. ಅವನ ಕುದುರೆಯನ್ನು 


ಹೊಗಳಿ ಎರಡು ಮಾತನಾಡಿದರು. 


ಇನ್ನೊಮ್ಮೆ ಅವರೊಡನೆ ನಾನು ಕಂಡದ್ದು ಎಂ.ಎಸ್‌. ಸುಬ್ಬಲಕ್ಷ್ಮಿಯವರ 
ಹಾಡುಗಾರಿಕೆ. ಸಿಟಿ ಇನ್‌ಸ್ಟಿಟ್ಕೂಟ್‌, ರಾಮೋತ್ಸವ ಸಂದರ್ಭದಲ್ಲಿ ಕನ್ನಡ 
ಕಲಾವಿದರಿಗೆ ಪ್ರಾತಿನಿಧ್ಯವಿಲ್ಲವೆಂದು ಪ್ರತಿಭಟನಾ ಸಂದರ್ಭದಲ್ಲಿ. ಮತ್ತೊಂದು 


ಸಂದರ್ಭವೆಂದರೆ ಕರ್ನಾಟಕದ ಕಲಾವಿದರಿಗೆ ಕಲಾವಿದರಿಂದಲೇ ಬಂದ ಸಂಸ್ಥೆ 


ಬೇಕೆಂದು ಅವರು ಹುರಿದುಂಬಿಸಿ ಕರ್ನಾಟಕ ಗಾನಕಲಾ ಪರಿಷತ್ತು ನಾಂದಿಯಾದ 
ಸಂದರ್ಭದಲ್ಲಿ. ಕರ್ನಾಟಕ ಗಾನಕಲಾ ಪರಿಷತ್ತಿಗೆ ಪ್ರಾರಂಭದ ಕಾರ್ಯಕಾರಿ 


ಸಮಿತಿಯ ಸದಸ್ಯನಾಗಿದ್ದು ಅವರ ಮಾತಿನಿಂದಾಗಿ. ಇನ್ನೊಂದು ಪ್ರಕರಣ" 
ನನಗೆ ನೆನಪಿರುವಂತೆ ಹೇಳಲೇ ಬೇಕಾದ್ದು, ಗಮಕ ಕಲಾವಿದರಿಗೆ 
ರಾಜ್ಯಪುರಸ್ಕಾರವಿರಲಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಗಮಕ ಕಲೆಗೆ ಪ್ರೋತ್ಸಾಹ ' 
ಪರೀಕ್ಷೆ ನಡೆಸುತ್ತಿದ್ದ ಕಾಲ. ಯಾಕೋ ಏನೋ ಕನ್ನಡ ಸಾಹಿತ್ಯ ಪರಿಷತ್ತು 


ಗಮಕ ಕಲಾವಿದರಿಗೆ ಸನ್ಮಾನ ಕೊಡಿಸಲು ಏನೂ ಪ್ರಯತ್ನ ಮಾಡಿದ್ದು ಸೊನ್ನೆ. 


ಕರ್ನಾಟಕ ಗಾನ ಕಲಾ ಪರಿಷತ್ತು ಆದ ಹಾಗೆ ಗಮಕ ಕಲಾಪರಿಷತ್ತು ಆಗಲಿ | ' 


ಎಂದು ನಾನು ಸಲಹೆ ಮಾಡಿದೆ. ಆಗ ಅನೇಕ ಗಮಕಿಗಳೇ 
ಅಗತ್ಯವಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಪ್ರೋತ್ಸಾಹ ಕೊಡುತ್ತಿದೆ 
ಎಂದು ಅಲ್ಲಗಳೆದರು. ಆದರೆ ಪ್ರಯತ್ನ ಮುಂದುವರೆಸಿ 
ಗಮಕಿಗಳಿಗೂ ಸನಾನಿಸಿ ಅಂದಾಗ ಇದು ಕನ್ನಡ ಸಾಹಿತ್ಯ 


ಚರ್ಚೆಯಿಂದಾಗಿ ಗಮಕಿಗೆ ಪುರಸ್ಕಾರ ನೆನೆಗುದಿಗೆ ಬಿತ್ತು. 
ಆ.ನ.ಕೃ. ರವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಾಗ 


ಅವರನ್ನು ಕಂಡು ಚರ್ಚಿಸಿದಾಗ ಈ ಕೆಲಸವನ್ನು ಸಾಧಿಸಿಕೊಟ್ರು. ಸಾಹಿತ್ಯ | 


ಕೂಟದ ಹೆಸರಿನಲ್ಲಿ ಭಾರತದ ಅವರ ಸನ್ಮಾನ ಸಮಾರಂಭ ಸಂಸ್ಕೃತ ಕಾಲೇಜಿನ 


ಸಭಾಂಗಣದಲ್ಲಿ ನಡೆಸಲಾಯಿತು. ಆಗಲೂ ಕೃಷ್ಣರಾಯರಿಗೆ ನಾವು | 


ಒತ್ತಾಯಿಸಿದೆವು ಆ.ನ.ಕೃ. ಅವರಲ್ಲಿನ ಕನ್ನಡ ಧೀಶಕ್ತಿ ದಿವಾಳಿಯಾಗಿದೆಯೇ 
ಅಂತ ಪತ್ರಿಕೆಗೆ ಬರೆದೆವು. ಅದೇ ನೋಡಿ ಒಂದು ವಾರದಲ್ಲಿ ಬಿಂದೂರಾಯರಿಗೆ 


ಕರ್ನಾಟಕ ಸರ್ಕಾರ ಮೊದಲ ಗಮಕಿಯಾಗಿ ಪುರಸ್ಕರಿಸಿತು. ನಂತರ 


ಶ್ರೀವತ್ಸ 


ಜೋಳದರಾಶಿ ದೊಡ್ಡಣ್ಣಗೌಡರು, ಶಕುಂತಲಾಬಾಯಿ ಪಾಂಡುರಂಗರಾಯರು [| 
ಹೀಗೆ ಈಗಲೂ ಗಮಕಿಗಳು ಪುರಸ್ಕೃತರಾಗುತ್ತಿದ್ದಾರೆ. ಆಗ ಬೇಡವೆಂದ 


ಗಮಕಿಗಳಿಗೆ ಗಮಕ ಕಲಾ ಪರಿಷತ್ತು ನಂತರ ಬೇಕಾಯಿತು. ಆಯಿತು, ಅದರ 
ಅಧ್ಯಕ್ಷರಾಗಿ ಶ್ರೀ ಜಿ. ನಾರಾಯಣರು ಕಾರ್ಯನಿರ್ವಹಿಸಿದ್ದಾರೆ. 


ಇನ್ನೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜಕಾರಣ ಹದಗೆಟ್ಟಿದ್ದಾಗ 


ಆ.ನ.ಕೃ.ರವರನ್ನು ಅಧ್ಯಕ್ಷ ಪದವಿಗೆ ಸ್ಪರ್ಧಿಸಲು ಕಣಕ್ಕಿಳಿಸಿದೆವು. ದೊಡ್ಡ ಮನಸ್ಸು | 
ಮಾಡಿ ಚುನಾವಣೆಗೆ ಒಪ್ಪಿದರು. ಯಾರನ್ನು ಓಟು ಕೇಳುವುದು, ಕೀಳುವುದು 


ಬೇಡವೆಂದು ಯಾರನ್ನು ಓಟು ಯಾಚಿಸಲಿಲ್ಲ. ಸೋತರು ಕನ್ನಡ ಸಾಹಿತ್ಯ | 
ಪರಿಷತ್ತಿನ ಚುನಾವಣೆಯಲ್ಲಿ. 


ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿಯೂ ಗೆದ್ದ ಆ.ನ.ಕೃ. ಕನ್ನಡ ಸಾಹಿತ || 
ಪರಿಷತ್ತಿನ ಚುನಾವಣೆಯಲ್ಲಿ ಸೋತಿದ್ದು ವಿಪರ್ಯಾಸವಲ್ಲವೆ? 


ಪರಿಷತ್ತಿಗೆ ಸಂಬಂಧಿಸಿದ್ದು, ಸಾಹಿತ್ಯ ಅಕಾಡೆಮಿ ಮಾಡಲಿ | | 
ಎಂದರು. ಸಾಹಿತ್ಯ ಅಕಾಡೆಮಿಯನ್ನ ಕೋರಿದಾಗ ಸಾಹಿತ್ಯಕ್ಕೂ | | 
ಗಮಕಕ್ಕೂ ಸಂಬಂಧವಿಲ್ಲ ಇದೇನಿದ್ದರೂ ಸಂಗೀತ | 
ಅಕಾಡೆಮಿದು ಅಂದರು. ಹೀಗೆ ಸಾಹಿತ್ಯ, ಸಂಗೀತದ | 


ಫೆ 


ಉದಯಸೌರಭ 


ಮೋಹನ್‌ದಾಸ ಕರಮ್‌ ಚಂದ್‌ 
ಗಾಂಧಿ, ಮಹಾತ್ಮ ಗಾಂಧಿ, ಬಾಪೂಜಿ, 
ವ್ಯಕ್ತಿಯಲ್ಲ; ಒಂದು ಪಂಥ. 

“ಸತ್ಯಮೇವ ಜಯತೆ”, “ಅಹಿಂಸೆ 


| ಸ ಪರಮ ಧರ್ಮ”, "ಜನ ಸೇವೆಯೇ 
ಜನಾರ್ಧನ ಸೇವೆ'', ಇವೇ ಗಾಂಧಿಯವರ ಜೀವನದ ಗುರುಯಾಗಿತು. 


| ಭಾರತದ ಕಲ್ಯಾಣಕ್ಕಾಗಿ. ಇಡೀ ವಿಶ್ಯಮಾನವನ ಶಾಂತಿಗಾಗಿ ಅನುಸರಿಸಿದ 


RE 


dur 
ತ, 


ಶ್‌ 


ತ ' ಮಾರ್ಗಗಳು ಇವು. 


ಕ್ಯ ಅವರಿಗೆ ಕಂಡದ್ದು ಭಾರತೀಯರ ದಾಸ್ಯ ಜೀವನ. ಹಳ್ಳಿಗರ ಕಾರುಣ್ಯದ 
ಬದುಕು. ಅರಬೆತ್ತಲೆಯ ಸೊಣಕಲು ದೇಹದ ಮುದುಕ ಗುಂಡಿಗೆ ಎದುರಾಗಿ 
ಚರಕ ಹಿಡಿದು. ದ್ವೇಷಕ್ಕೆ ಉತ್ತರವಾಗಿ ಪ್ರೇಮವನ್ನು ತೋರಿಸಿ, ಭೀಕರ 
ಅಣುವಿನೆದುರು ಶಾಂತಿಯನ್ನು ಸಾರಿ, ಅಹಿಂಸಾ, ಆಸಹಕಾರ 


| ಚಳುವಳಿಗಳಿಂದಲೇ ಭಾರತೀಯರನ್ನು ದಾಸ್ಯ ಸಂಕೋಲೆಯಿಂದ ಬಿಡುಗಡೆ 


ಮಾಡಿದರು. ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು “ರಾಷ್ಟ್ರಪಿತ'ರೆನಿಸಿಕೊಂಡರು. 


“ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಬೇಕು. ರಾಗಿ ಬೀಸುವ ಕೈಗೂ ನೇಗಿಲು 


| ಹಿಡಿಯುವ ಕೈಗೂ ಸ್ವಾತಂತ್ರ ಬೇಕು. ಬರೀ ಯಜಮಾನಿಕೆ ಸಡೆಸುವವರಿಗಷ್ಟೇ 


ಅಲ್ಲ?” ಎಂದರು. ನಮ್ಮ ಹಳ್ಳಿಗರು ಸಮೃದ್ಧಿಯ ಜೀವನ ನಡೆಸಬೇಕೆಂಬುದೇ 


[ಗಾಂಧೀಜಿಯವರ ಹಂಬಲ. ಅವರ ಅರ್ಥದಲ್ಲಿ ಸಮೃದ್ಧಿ ಎಂದರೆ 


| ಪ್ರತಿಯೊಬ್ಬರಿಗೂ ಹೊಟ್ಟೆತುಂಬ ಹಿಟ್ಟು, ಮೈ ಮುಚ್ಚಲು ಬಟ್ಟೆ, ತಿಳಿವಳಿಕೆಗೆ 


| | ಅವಶ್ಯಕವಾದಷ್ಟು ವಿದ್ಯೆ, ಇವು ಈ ಸಮೃದ್ಧಿಯನ್ನು ಹೊಂದಬೇಕಾದರೆ 


ಪ್ರತಿಯೊಬ್ಬರೂ ಶ್ರಮ ಪಡಬೇಕು. “ಕೆಲಸ ಮಾಡದೆ ತಿನ್ನುವವನು ಕಳ್ಳ” ಎಂದು 
ನಿರ್ದಾಕ್ಷಿಣ್ಯವಾಗಿ ಟೀಕಿಸಿದ್ದಾರೆ. ಎಂತಹ ಶ್ರೀಮಂತನೇ ಇರಲಿ, ತನ್ನ 


'| ಜೀವನೋಪಾಯಕ್ಕಾಗಿ ಶ್ರಮಪಡಬೇಕೆಂದು ಅವರು ಒತ್ತಾಯ ಪಡಿಸುತ್ತಿದ್ದರು. 
| “ಕೆಲಸವೇ ಮಾತು” ಎಂಬುದು ಅವರ ಜೀವನದ ಸತ್ವವಾಗಿತ್ತು. ಒಮ್ಮೆ ಖಾದಿ 


ತಿ 
k 


ಕ 


ಭಂಡಾರ ಪ್ರಾರಂಭಿಸುವ ಕಾಯಕ್ರಮವಿತ್ತು. ಗಾಂಧೀಜಿಯವರು ಬಂದರು. 
ಬಂದವರೆ, ಯಾವ ಮಾತೂ ಆಡದೆ, ಅಳತೆಗೋಲು, ಕತ್ತರಿ, ಲೆಕ್ಕದ ಪುಸ್ತಕ 
ಮುಂದಿಟ್ಟು ಕೊಂಡು ಖಾದಿ ಬಟ್ಟೆಮಾರಲು ಕುಳಿತುಬಿಟ್ಟರಂತೆ. 
“ಪರ್ವತದಷ್ಟು ಮಾತಿಗಿಂತ ಸಾಸಿವೆಯಷ್ಟು ಕೃತಿ ಲೇಸು”ಎಂಬುದಕ್ಕೆ ಇದಕ್ಕಿಂತ 


| ಸಾಕ್ಷಿ ಬೇರೆ ಬೇಕೆ? 


% 


4 | 


“al 
| 


ಸ. 


ತಮನ್ನು ಭೇಟಿ ಮಾಡಲು ಬಂದವರಿಗೆ ಖಾದಿಯನ್ನು ತೊಡಿಸುತ್ತಿದ್ದರು. 
| ತಮ್ಮ ಹಸ್ತಾಕ್ಷರವನ್ನು ಬಯಸಿ ಬಂದವರಿಗೆ, ಖಾದಿ ತೊಟ್ಟು ಬರುವಂತೆ 
'ಭೋಧಿಸುತ್ತಿದ್ದರು. ಖಾದಿಯ ಬೆಳವಣಿಗೆಗಾಗಿ ಮಹಿಳೆಯರನ್ನು 


ಹುರಿದುಂಬಿಸಿದರು. 


ಹಳ್ಳಿಗರಿಗೆ ಮೊದಲು ಬೇಕಾಗುವ ಅಡಿಗೆ ಮಾಡುವ ಒಲೆ, ಹೊಲ 


[| ಉಳುವ ನೇಗಿಲು, ದಾರ ತೆಗೆಯುವ ರಾಟೆ, ನೀರು ಸೇದುವ ಗಾಲಿ, ಕಟ್ಟಿಗೆ 


[| ಒಡೆಯಲು ಕೊಡಲಿ, ಹುಲ್ಲು ಕೊಯ್ಯಲು ಕುಡುಗೋಲು ಇಂತಹ ಸರಳ 


ಚ 
ಸ 
4 
| 
® 


'ಸಲಕರಣಿಗಳನ್ನು ಒದಗಿಸಬೇಕೆಂಬುದು ಅವರ ಹಂಬಲ. ಇವರು ದೊಡ್ಡ 
'ದೊಡ್ಡ ಯಂತ್ರಗಳ ವಿನ್ಯಾಸದ ವಿರೋಧಿಗಳಲ್ಲದಿದ್ದರೂ, ಹೆಚ್ಚು ನಂಬಿಕೆ 
ಇರಲಿಲ್ಲ. ಭಾರತೀಯರಲ್ಲಿ ಶೇಕಡ 80ರಷ್ಟು ಮಂದಿ ಹಳ್ಳಿಗರು ಬಡವರು, 
ನಿರುದ್ಯೋಗಿಗಳು. ದೊಡ್ಡ ದೊಡ್ಡ ಯಂತ್ರಗಳು ಈ ಜನರಿಗೆ ಉದ್ಯೋಗವಕಾಶ 
ಕ ಬದಲು, ಇನ್ನೂ ಹೆಚ್ಚು ನಿರುದ್ಯೋಗಿಗಳನ್ನಾಗಿ ಮಾಡುತ್ತವೆ, ಎಂಬ 


ರ ೃಷ್ಯೃ,.63,,,ಈ,ದಿಫ್ರಿಲ್‌-ಸೆಪ್ಟೆಂಬರ್‌-2004 


ಎದಿ ಮುಡುಸ್ಮರ್ವಣಿ 


ಇವರ ವಾದ ಸರಿಯೆನಿಸುತ್ತದೆ. 


ನಮ್ಮ ಬಡತನವನ್ನು ಹೋಗಲಾಡಿಸಲು ಸ್ವದೇಶಿ ಚಳುವಳಿಯನ್ನು 
ಪ್ರಾರಂಭಿಸಿದರು. ಖಾದಿ ಉಡುವಂತೆ ಎಲ್ಲರನ್ನೂ ಒತ್ತಾಯ ಪಡಿಸಿದರು. 
ಯಾತ್ರೆ ಹೊರಟು ವಿದೇಶಿ ಬಟ್ಟೆಗಳನ್ನು ರಾಶಿ ಹಾಕಿಸಿ ಸುಟ್ಟುಹಾಕಿಸಿದರು. 
ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸುವಂತೆ ನಮ್ಮ ಜನರ ಮನವೊಲಿಸಿದರು. 
ನಮ್ಮಲ್ಲಿ ಒಬ್ಬ ಪಾದರಕ್ಷೆ ತಯಾರಿಸುವವನು ಗುಣಮಟ್ಟದಲ್ಲಿ ಪ್ರಾರಂಭದಲ್ಲಿ 
ಎಡವಬಹುದು. ಆದರೆ ಅವನಿಗೆ ಅವಶ್ಯಕವಾದ ಪ್ರೋತ್ಸಾಹ ಮತ್ತು ಸಹಾಯ 
ನೀಡಿದರೆ ಅವನು ಖಂಡಿತ ಗುಣಮಟ್ಟವನ್ನು ಕಾಪಾಡುತ್ತಾನೆ ಎಂಬುದುದರಲ್ಲೆ 
ಸಂಶಯವಿಲ್ಲ. ಎಂದು ನುಡಿದು ನಮ್ಮಲ್ಲಿ ದೊರೆಯುವ ವಸ್ತುಗಳನ್ನು ಬಿಟ್ಟು ಅದೇ 
ವಸ್ತುಗಳನ್ನು ಇತರೆ ದೇಶಗಳಿಂದ ತರಿಸಿಕೊಳ್ಳುವುದನ್ನು ತೀವ್ರವಾಗಿ 
ವಿರೋಧಿಸಿದರು. ಜಸ 


ಹಳ್ಳಿಗರು ತಮ್ಮ ಜೀವನದಲ್ಲಿ ಶುಭ್ರತೆಯನ್ನು ಕಾಪಾಡಿಕೊಳ್ಳುವುದನ್ನು 
ಕಲಿಸಿದರು. ಅಮಾವಾಸ್ಯೆ ಮುಂತಾದ ದಿನಗಳಲ್ಲಿ ದನ ಕರುಗಳನ್ನೂ, ತಾವು 
ಉಪಯೋಗಿಸುವ ಸಲಕರಣೆಗಳನ್ನೂ ಸ್ವಚ್ಛಗೊಳಿಸಿ, ಒಂದು ಹೊತ್ತು 
ಉಪವಾಸವನ್ನು ಅಚರಿಸಬೇಕೆಂದು ಬೋಧಿಸಿದರು. ಪ್ರಾರ್ಥನೆಯಲ್ಲೂ 
ಗಮನವಿರಬೇಕೆಂದು ಅವಿದ್ಯಾವಂತರಿಗೆ ದಾರಿ ತೋರಿಸಿದರು. 


ಇತರೆ ದೇಶದ ಮಹಿಳೆಯರಂತೆ, ನಮ್ಮ ಮಹಿಳೆಯರಿಗೂ ಸಮಾನ 
ಹಕ್ಕುಗಳು ಬರಬೇಕೆಂದು ಗಾಂಧೀಜಿಯವರ ಅಭಿಮತ ಮಹಿಳೆಯರ ಉದ್ದಾರ, 
ಮಹಿಳೆಯರಿಂದಲೇ ಅಗಬೇಕೆಂಬುದು ಅವರ ವಾಣಿ, ಹೆಣ್ಣು ಮಕ್ಕಳು ತಪ್ಪದೆ 
ಶಾಲೆಗೆ ಹೋಗಬೇಕೆಂದು ಒತ್ತಾಯಪಡಿಸಿದರು. ಆನೇಕ ಮಹಿಳಾ 
ಮಂಡಳಿಗಳನ್ನು ಸ್ಥಾಪಿಸಲು ಕಾರಣಕರ್ತರಾದರು. “ಗಾಂಧೀಜಿಯವರು 
ನಮಗಾಗಿ ಗಳಿಸಿಕೊಟ್ಟ ಸ್ವಾತಂತ್ರ್ಯ್ಯ'', ಸುಂದರವಾದ ಮಾಣಿಕ್ಕದ 
ಹಾರವಾದರೆ, ಆ ಮಣಿಗಳನ್ನೆಲ್ಲ ಪೋಣಿಸಿರುವ ದಾರವೇ, ನಮ್ಮ ಪೂಜ್ಯ 
ಗಾಂಧೀಜಿಯವರು ನಮಗೆ ಮಾಡಿದ ಸೇವೆ'' ಎಂದು ಒಬ್ಬ ಲೇಖಕಿ 
ಹೇಳಿದ್ದಾರೆ. 


“ಇಡೀ ಮಾನವ ಜನಾಂಗ ನನ್ನ ಸಂಸಾರ'' ಎಂಬುದು ಅವರ 
ಜೀವನದ ಸಂಕೇತ. “ಹಿಮಾಲಯ ಪರ್ವತದ ಒಂದು ಗುಹೆಯಲ್ಲೆ 
ಪರಮಾತ್ಮನ ದರ್ಶನವಾಗುತ್ತದೆ ಎಂದರೆ ನಾನು ಅಲ್ಲಿಗೆ ಹೋಗಲು ಸಿದ್ಧ, 
ಆದರೆ ನನ್ನ ಜನರನ್ನು ಬಿಟ್ಟು ನಾನು ಹೋಗಲಾರೆ. ಏಕೆಂದರೆ ಜನರ 
ಮುಖಾಂತರವೇ ನಾನು ಪರಮಾತ್ಮನನ್ನು ಕಾಣುತ್ತೇನೆ” ಎಂದಿದ್ದಾರೆ. 


ಎಲ್ಲ ಸಂದರ್ಭಗಳಲ್ಲಿಯೂ ಗಾಂಧೀಜಿಯವರ ಅಭಿಪ್ರಾಯವನ್ನು 
ಕೇಳಲು ಆಗಿನ ನಾಯಕರು ಅವರ ಬಳಿಗೆ ಓಡುತ್ತಿದ್ದರು. 1946ರಲ್ಲಿ ನಮ್ಮ 
ನಾಯಕರೆಲ್ಲ ಸ್ಪತಂತ್ರ ಭಾರತದ ಜವಾಬ್ದಾರಿಯನ್ನು ಹೊರುವ 
ಸಂಭ್ರಮದಲ್ಲಿದ್ದರು. ಆದರೆ ಗಾಂಧೀಜಿ ತಮ್ಮ ದಿನ ನಿತ್ಯಕರ್ಮಗಳಲ್ಲಿ ಚಾಚೂ 
ತಪ್ಪದೆ ನಿರತರಾಗಿದ್ದರು. ತಾತ್ಕಾಲಿಕ ಮಂತ್ರಿಮಂಡಲದಲ್ಲಿ ಪ್ರಮಾಣವಚನ 
ಸ್ವೀಕರಿಸಬೇಕಾಗಿದ್ದ ಸರ್ದಾರ್‌ವಲ್ಲಭಭಾಯ್‌ ಪಟೇಲ್‌, ಡಾ॥। ರಾಜೇಂದ್ರ 
ಪ್ರಸಾದ್‌, ಜಗಜೀವನರಾಂ ಮತ್ತು ನೆಹರೂ, ಗಾಂಧೀಜಿಯವರು 
ಆಶೀರ್ವಚನ ಪಡೆಯಲು ಅವರು ತಂಗಿದ್ದ ಭಂಗಿ ಕಾಲೋನಿಗೆ ಬಂದರು. 
ಗಾಂಧೀಜಿಯವರು ತಮ್ಮ ಸ್ವಹಸ್ತದಿಂದ ಅವರೆಲ್ಲರ ಹಣೆಗೂ 
ಕುಂಕುಮವನ್ನಿಟ್ಟರು. ಅವರ ಕಣ್ಣುಗಳು ಒದ್ದೆಯಾಗಿದ್ದವು. ಕೆಲವು ನಿಮಿಷಗಳ 
ನಂತರ ನಿಧಾನವಾಗಿ ಕಣ್ಣು ತೆರೆದು, ಆವೇಶಪೂರಿತರಾಗಿ ಹೇಳಿದರು. 


- ಎಂ. ನರಸಿಂಹ 


ಅಧ್ಯಕ್ಷರ ಆನಿಸಿಕೆ 


ಕಾಯಾ - ವಾಚಾ - ಮನಸಾ 
ಸಹದಿಸಿದವದಿಗೆ ಮುಡಿ ನಮನ 


ಸಂಘದ ನಾಲ್ಕು ದಶಕಗಳ ಕಾಲ ನಿರಂತರ 


ಸಕ್ರಿಯವಾಗಿ, ಯೋಜನಾಬದ್ಧವಾಗಿ ಕಾರ್ಯಕ್ರಮ ರೂಪಿಸಲು ಮತ್ತು 


ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಎರಡು ದೊಡ್ಡ ಸವಾಲನ್ನೆದುರಿಸುತ್ತಿದೆ. ಒಂದು 
ಸಂಪನ್ಮೂಲ, ಮತ್ತೊಂದು ಕ್ರಿಯಾಶೀಲ ಕಾರ್ಯಪಡೆ. 


ಯೋಜಿತ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವಿನಿಯೋಜನೆಯೂ 
ಅಗತ್ಯ. ಸಾಂಸ್ಕೃತಿಕ ಭವನ, ಆರೋಗ್ಯರಥ, “ಬೆಂಗಳೂರು ದರ್ಶನ” ದಂತಹ 
ಮೈಲಿಗಲ್ಲುಗಳು ತಲುಪಲು ಸಂಪನ್ಮೂಲ ನಿರ್ವಹಣೆಯು ತಡೆಗೋಡೆ 
ಆಗಬಾರದು. ಈ ನಿಟ್ಟಿನಲ್ಲಿ ಉಳ್ಳವರು "ನೀಡುವ ಮನಸ್ಸು ಮಾಡಬೇಕು. 
ಸಮಾಜದ ಪ್ರಮುಖರು, ಹಿರಿಯರು, ಉತ್ಕಾಹಿಗಳು ಸಂಪನ್ಮೂಲ 
ಕ್ರೋಢೀಕರಣದ ಬಗ್ಗೆ ಉಳ್ಳವರಿಗೆ ತಿಳಿ ಹೇಳಬೇಕು. 


'ಕ್ರಿಯಾಶೀಲ ಯುವಕರು, ಅನುಭವಿ ಹಿರಿಯರು ಸಮಯ 
ವಿನಿಯೋಗಿಸುವ ಮನಸ್ಸು ಮಾಡಬೇಕು. 


ನಮ್ಮ ಮನವಿಗೆ ಸ್ಪಂದನ ಆರಂಭವಾಗಿದೆ. ಪ್ರತಿಸ್ಪಂದನಕ್ಕೆ ನಾವು 
ಯಣಿಗಳು, ನಿಮ್ಮ ಸಂತತಿ ಸಾವಿರವಾಗಲಿ. ಸರ್ವಶ್ರೀ 


1) ಜಿ. ಚನ್ನವೀರ ಸ್ವಾಮಿ 

2) ಖ.ನಿ ಸೋಮಶೇಖರ 

3) ಶ್ರೀವತ್ಸ 

4) ಎನ್‌.ಸಿ. ರವಿಕೀರ್ತಿ 

5) ಬಿ. ಜೋಗಯ್ಯ 

6) ಜಿ. ನಾಗರಾಜ್‌ 
ಎನ್‌. ಸೂರ್ಯನಾರಾಯಣ 
ಬಿ. ಅಮರನಾಥ 


1,001-00 
1,000-00 
1,000-00 

12,000-00 
1,001-00 
1,001-00 

501-00 
5000-00 


ಸಂಘದ ಕಾರ್ಯ ಬಾಹುಳ್ಳ - ಚಟುವಳಿಕೆಗಳ ವ್ಯಾಪ್ತಿ ಗಮನಿಸಿದಾಗ 
ಸಂಘದ ಆರ್ಥಿಕ ಬಲ್ಯ; ಕ್ರಿಯಾಶೀಲತೆ ಹೆಚ್ಚಿಸುವಲ್ಲ ಎಲ್ಲರೂ 
ಪಾಲ್ಗೋಳ್ಳಬೇಕಾದ್ದು ಅನಿವಾರ್ಯ ವಿದ್ಯಾರ್ಥಿಗಳಿಗೆ ನೋಟ್‌ ಪುಸ್ತಕ, ಸಮವಸ್ತ್ರ, 
ಆರ್ಥಿಕ ತವ; 2 ಪ್ರತಿಭಾಪುರಸ್ಕಾರ ಬಡ ರೋಗಿಗಳಿಗೆ, ಔಷಧ ನೆರವು, 
ಆರೋಗ್ಯ ತಪಾಸಣೆ, ಯುವಕರಲ್ಲಿ ಚಿಂತನಶೀಲತೆ ರೂಪಿಸುವ ಕಾರ್ಯಗಳು, 
ಮಹತ್ವದ ಸಂಪಾದನಾ ಕೃತಿಗಳ ಪ್ರಕಟಣೆ, ಮೌಲಿಕ ಕೃತಿಗಳ ಪ್ರಸರಣ ಹೀಗೆ 
ಹಾದು ಹೋಗುವ ದಾರಿ ಸಾವಿರ. ಅದರಲ್ಲಿ ನಮ್ಮಪಾಲೂ ಇರಲಿ, ಸಕ್ಕರೆ 
ತಿಂದರಷ್ಟೇ ಸಿಹಿ. ಅದರ ಬಗ್ಗೆ ಓದಿದರಲ್ಲ. ಸಮಾಜಸೇವಾ ಕಾರ್ಯಗಳೂ 
ಅಂತೆಯೇ ನಾವು ನಮ್ಮ ಜವಾಬ್ದಾರಿ ಅರಿತರಷ್ಟೆ ಸಾಕು. 


ಎನ್‌.ಆರ್‌. ಚಂದ್ರನ್‌ 


ಹಿರಿಯರು ನಮ್ಮನ್ನು ಕಂಡಿದ್ದು ಹೀಗೆ 


ಜೆ 
ತಾಜ 6 OS 6 ಲ್ಲಾ vA 
ವ ಚೈ ಕೃ. 4.6 ಟ್ಲ w ಗ್ಗ ಸರಾ 104 ಎ. 


ಕ ಕ ಪ್‌ಗಿ se ತ | ತಾಜ 
ಡೆ PA PP 5ಡಿ %ಓತ್ತೇ 


ಜಟ್‌ ಫಂ "ಗ ಕ್ಸ್‌ ZN 
4. ಓ1... ೬೬ 1 ev 


[4 
oC Ee ra: 
; ೫ 
ADE €. 300 * 
pe? NN AS 1 ಟ್ಟ 5. 
AN). ಕಾವ್‌ 


ಈ ದಿನ ಉದಯಭಾನು ಕಲಾಸಂಘದ 'ಆನಹದನೆ ಜರುಗಿದ 
ನಾಮಫಲಕ ಅನಾವರಣ ಮಹೋತ್ಸವದಲ್ಲಿ ಭಾಗವಹಿಸಲು ನನಗೆ 
ಅವಕಾಶ ಕಲ್ಪಿಸಿ ಕೊಟ್ಟಿದ್ದಕ್ಕಾಗಿ ಉದಯಭಾನು ಕಲಾಸಂಘದ 
ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರಿಗೆ ವಂದಿಸುತ್ತೇನೆ. 
ಅವರ ಹೆಸರು ಚಿರಸ್ಥಾಯಿಯಾಗಲೆಂದು ಈ ಪವಿತ್ರ ದಿನ 
ಭಗವಂತನನ್ನು ಪ್ರಾರ್ಥಿಸುತ್ತೇನೆ. ಈ ರಸ್ತೆಯ ಹೆಸರು 
ಬದಲಾಯಿಸಲಿಕ್ಕೆ ಮುಖ್ಯ ಕಾರಣರಾದ ಈ ಸಂಘಕ್ಕೆ ಬೆಂಗಳೂರಿನ 
ನಾಗರೀಕರು ಖುಣಿಯಾಗಿರಬೇಕು. 
ಎನ್‌. ಲಕ್ಷಣರಾವ್‌, ಜಿ.ಪಿ. ರಾಜರತ್ನಂ, ವಿ.ಕೃ. ಗೋಕಾಕ್‌ 
2-10-1977 (ಅ.ನ.ಕೃ. ರಸ್ತೆ ನಾಮಕರಣ ಸಮಾರಂಭ) 


ಮುದ್ರಿತ -ಅಂಚೆ 


ಉದಯಸ್‌ೌರಭ 
ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿ ಪತ್ರ 


UDAYASOURABHA 


UDAYABHANU KALASANGHA'S QUARTERLY NEWSLETTER 


Regd. No. Karkan 13916/10/12/2002-TC DeclarationNo. CMWBNG/DECL/IN 


April-Sept 2004 Vol-3, 


ವಾರ್ಷಿಕ ಚಂದಾ ರೂ. 25-00 


Issue-2,3 


Hon, Secretary 

UDAYABHANU KALASANGH (REGD.) 
Opp. Gavipura Choultry Block 
Kempegowdanagar, 
Ramakrishana Math Layout 
Bangalore-560 019. 

Ph : 080-26601831 


ಉದಯಭಾನು ಕಲಾಸಂಘ (ನೋಂ.) 
ಗವೀಪುರ ಸಾಲು ಛತ್ರಗಳ ಎದುರು 
ಕೆಂಪೇಗೌಡನಗರ, ರಾಮಕೃಷ್ಣ ಮಠ 
ಬಡಾವಣೆ, ಬೆಂಗಳೂರು-19 
ದೂರವಾಣಿ : 26601831 


